ಕರ್ನಾಟಕ ವಿಭಾನ ಪರಿಷತು 


ದಿನಪತ್ರಿಕೆಗಳಲ್ಲಿ ಕೊಡಗು ಜಿಲ್ಲೆಯ 
ಹೊಲೀಸ್‌ ಇಲಾಖೆಯಿಂದ ಖಜಾನೆಗೆ 
ಕಟ್ಟಬೇಕಾಗಿದ್ದ ಹಣವನ್ನು ಸಿಬ್ಬಂದಿಗಳು 


1 - ಚುಕ್ಕೆ ಗುರುತಿನ ಪ್ರಕ್ನೆ ಸಂಖ್ಯೆ 1350 
2 ಸದಸ್ಯರ ಹೆಸರು ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳ 
ಕೇತು 
3 ಉತ್ತರಿಸುವ ದಿನಾಂಕ 23.09.2021 
4 ಉತ್ತರಿಸುವ ಸಜಿವರು ಗೃಹ ಸಚಿವರು 
ಪೆ TT 
Ka ಪ್ರ್ನೆ ಉತರ 
ಸಂ. = 
if 31 ಕನಾ ರಂದು ಹಲವು ಫಸಾಡಗು`ಜನ್ನಾ' ಪೊರೇಸ್‌  ಕಫೌರಯಲ್ಲ್‌ ಕ 


16.96,000/-ಗಳ ಮೊತ್ತದ ಸರ್ಕಾರದ ಹಣ ಮರುಪಯೋಗ 
ಆಗಿರುವ ಬಗ್ಗೆ ದಿ:10/07/2021 ರಂದು ದಿನಪತ್ರಿಕೆಗಳಲ್ಲಿ ಸುದ್ದಿ 
ಪ್ರಕಟವಾಗಿರುತ್ತದೆ. ಆದರೆ, ಪೊಲೀಸ್‌ ಅಧೀಕ್ಷಕರು ಕೊಡಗು ಜಿಲ್ಲೆ 


ಸೌಕರರುಗಳು ಈ ರೀತಿಯ ' ಅಪರಾಧ 


ಮಾಡದಂತೆ ತಡೆಯಲು ಸರ್ಕಾರವು 
|ತೆಗೆದುಕೊಂಡ ಕಠಿಣ ಕ್ರಮಗಳೇನು? 
ವಿವರ ನೀಡುವುದು; 


ಲೂಟಿ ಮಾಡಿರುವುದಾಗಿ !ರವರು ಪರಿಶೀಲನೆ ನಡೆಸಿ ಸಲ್ಲಿಸಿರುವ ವರದಿಯ ಪ್ರಕಾರ ನಗದು 
ವರದಿಯಾಗಿರುವುದು ನಿಜವೆ; ಹಾಗಿದ್ದಲ್ಲಿ, |ಶಾಖೆಯಲ್ಲಿ ರೂ 840,000/-ಗಳ ಮೊತ್ತದ ಹಣ 
ವಿವರ ನೀಡುವುದು; ದುರುಪಯೋಗವಾಗಿರುವುದಾಗಿ ವರದಿ ಸಲ್ಲಿಸಿರುತ್ತಾರೆ. 

ಈ ಕ ಸನಷನ್ನಾದರ್ಜಕ್‌ ಮಾಡಕಾಂಡ ಷಕ್ಸ್‌ ಫಾಶಷ್‌ ಫಾರ ಹಣ 
ಸಿಬ್ಬಂದಿಗಳ ಮೇಲೆ ಕೈಗೊಂಡ |ದುರುಪಯೋಗಪಡಿಸಿಕೊಂಡಿರುವ ಸಿಬ್ಬಂದಿಗಳ ವಿರುದ್ಧ ಮಡಿಕೇರಿ 
ಕ್ರಮಗಳೇನು; ಮುಂದೆ ಬೇರೆ |ನಗರ ಪೊಲೀಸ್‌ ಠಾಣೆಯಲ್ಲಿ ಮೊ.ಸಂ.0044/2021 ಕಲಂ 409, 


417, 420 ಇಪಿಸಿ ರೀತ್ಯಾ ಪ್ರಕರಣ ದಾಖಲಾಗಿರುತ್ತದೆ. ಈ 
ಪ್ರಕರಣದಲ್ಲಿ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೂ ಸಹ 
ಒಳಪಡಿಸಲಾಗಿರುತ್ತದೆ. 

ಅಲ್ಲದೆ, ಹಣ ದುರುಪಯೋಗಪಡಿಸಿಕೊಂಡ ಸಿಬ್ಬಂದಿಗಳನ್ನು 
ಪೊಲೀಸ್‌ ಅಧೀಕ್ಷಕರು, ಕೊಡಗು ಜಿಲ್ಲೆ ರವರು ಅಮಾನತ್ತು 
ಆದೇಶದ ಸಂಖ್ಯೆಡಿಇ/ಸಿ/28/202(ಓಬ)199/2021, ದಿನಾಂಕ:10- 
07-2021ರಲ್ಲಿ ಸೇವೆಯಿಂದ ಅಮಾನತ್ತು ಮಾಡಿದ್ದು, ಪ್ರಸ್ತುತ ಸದರಿ 
ಸಿಬ್ಬಂದಿಗಳು ಅಮಾನತ್ತಿನಲ್ಲಿಯೇ ಮುಂದುವರೆದಿರುತ್ತಾರೆ. 

ಈ, ರೀತಿ ಸರ್ಕಾರದ ಹಣ 
'ದುರುಪಯೋಗಪಡಿಸಿಕೊಂಡಿರುವ ಸಿಬ್ಬಂದಿಗಳ ವಿರುದ್ಧ ಕೆ.ಸಿಎಸ್‌ 
(ಸಿಸಿಎ) ರೂಲ್ಸ್‌ -1957ರ ನಿಯಮ-!॥! ಮತ್ತು 3 ರ ಪ್ರಕಾರ 
ನಿಯಮಾನುಸಾರ ಕಠಿಣ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಡಿಜಿ ಮತ್ತು ಐಜಿಪಿ ಕಛೇರಿಯ ಸುತ್ತೋಲೆ 
ದಿನಾಂಕ:07/10/2020 ಮತ್ತು 27/05/2021 ಗಳಲ್ಲಿ ಹಣದ 
ವಹಿವಾಟಿನ ಸಂಬಂಧಪಟ್ಟ ದಾಖಲೆಗಳನ್ನು ಆಗಿಂದ್ಲಾಗೆ ಪರಿಶೀಲನೆ : 
ನಡೆಸಿ ಹಾಗೂ ಹಣ ದುರುಪಯೋಗ ತಡೆಗಟ್ಟುವಲ್ಲಿ ಸೂಕ್ತ ಕ್ರಮ 
ವಹಿಸುವಂತೆ ಎಲ್ಲಾ ಘಟಕಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 


ಸಂಖ್ಯೆ ಒಣ 116 ಪೀಇಎಂ 2021 


4 


[4 
(ಆರಗ ಜ್ಞಾನೇಂದ್ರ) O 
ಗೃಹ ಸಚಿವರು 


